ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1227 


i) 
ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


07/03/2022 


ಉತ್ತರಿಸುವ ಸಚಿವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಸಂ ಪ್ಲ ಉತ್ತರ 

ಅ) | ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ರಾಜ್ಯದಲ್ಲಿ ಕಳೆದ 2 
ಕರೋನಾ ವೈರಾಣು ರೋಗದ ವರ್ಷಗಳಲ್ಲಿ ಕೊರೋನಾ ವೈರಾಣು ರೋಗದ ನಿಯಂತ್ರಣದ ಸಲುವಾಗಿ 
ನಿಯಂತ್ರಣದ ಸಲುವಾಗಿ ಸರ್ಕಾರದ | ಸರ್ಕಾರದ ಆಸ್ಪತ್ರೆಗಳಲ್ಲಿ ತಾತ್ಕಾಲಿಕವಾಗಿ ಗುತ್ತಿಗೆ / ಹೊರಗುತ್ತಿಗೆ ಅಡಿಯಲ್ಲಿ 
ಆಸ್ಪತ್ರೆ/ಚಿಕಿತ್ಲಾಲಯಗಳಲ್ಲಿ ಗುತ್ತಿಗೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು 1 ಸಿಬ್ಬಂದಿಗಳ ಒಟ್ಟು ಸಂಖ್ಯೆ- 
ಆಧಾರದ ಮೇಲೆ | 6463 
RAE ಸಹ | ಜಿಲ್ಲಾವಾರು ವಿವರದ ಪಟ್ಟಿಯನ್ನು ಅನುಬಂಧ-1ರಲ್ಲಿ ಲಗತಿಸಿದೆ 
ವಾರಿಯರ್‌ ಗಳ ಒಟ್ಟು ಸಂಖ್ಯೆ ಎಷ್ಟು; 4 ಇ ನೀ 
(ಜಿಲ್ಲಾವಾರು. ವಿವರ. ನೀಡುವುದು). 

ಆ ಸರ್ಕಾರದಿಂದ ಗುತ್ತಿಗೆ ಆಧಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ ಕೋವಿಡ್‌-19ರ 
ಮೇಲೆ ಕೆಲಸ ನಿರ್ವಹಿಸಿದ ಕೋವಿಡ್‌ ಸಲುವಾಗಿ ತಾತ್ಕಾಲಿಕವಾಗಿ ಗುತ್ತಿಗೆ/ಹೊರಗುತ್ತಿಗೆ ಆಧಾರದ ಮೇಲೆ 
ವಾರಿಯರ್ಸ್‌ಗಳಿಗೆ ಮಾಸಿಕ ವೇತನ ್ಯರ್ಟ್ಯುನಿರ್ವಹಿಸುತ್ತಿರುವ  ವೈದ್ಯರು/ವೈದ್ಯೇತರ ಸಿಬ್ಬಂದಿಗಳಿಗೆ ವೇತನ 
ಸಮರ್ಪಕವಾಗಿ ತಲುಪದಿರುವುದು | ಫ್ರಾವುತ್ತಿಸುವ ಸಂಬಂಧ ಜನವರಿ-2022ರ ತನಕ ಸಂಬಂಧಪಟ್ಟ ಜೆಲ್ಲಾ ಆರೋಗ್ಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿ ಹಾಗೂ ಜಿಲ್ಲಾ ಆಸ್ಪತ್ರೆಗಳಿಗೆ 
ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರದ |ಒ್ಭುದಾನ ನೀಡಲಾಗಿರುತ್ತದೆ. 
ಕ್ರಮವೇನು; (ವಿವರ ನೀಡುವುದು) 

ನ) |ಕೋವಿಡ್‌ 'ವಾರಿಯರ್‌ಗಳ ಬಾ] ಕೋವಿಡ್‌-19ರ ಸಲುವಾಗಿ ಗುತ್ತಿಗೆ/ಹೊರಗುತ್ತಿಗ ಅಡಿಯಲ್ಲಿ 


ಇರುವ ಮಾಸಿಕ ವೇತನದ ಒಟ್ಟು 
ಮೊತ್ತವೆಷ್ಟು» (ಜಿಲ್ಲಾವಾರು ವಿವರ 
ನೀಡುವುದು) 


ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು/ವೈದ್ಯೇತರ ಸಿಬ್ಬಂದಿಗಳಿಗೆ ಫೆಬ್ರವರಿ-2022ರ 
ಮಾಹೆಯ ವೇತನದ ಪಾವತಿ ಬಾಕಿ ಇರುತ್ತದೆ. 


'ಫೆಬವರಿ ಮಾಹೆಗೆ ನೀಡಬೇಕಾದ ಒಟ್ಟು ಮೊತ್ತ ರೂ. 13.34,53.000 ಗಳು 
ಬಾಕಿ ಇರುತ್ತದೆ. (ಜಿಲ್ಲಾವಾರು ಮಾಹಿತಿ ಅನುಬಂಧ-2ರಲ್ಲಿ ಲಗತ್ತಿಸಿದೆ) 


i 


ಸಂಖ್ಯೆ: ಆಕುಕ 85 ಹೆಚ್‌ಎಸ್‌ಎಂ 2022 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
i ವೈದ್ಯಕೀಯ ಶಿಕ್ಷಣ ಸಚಿವರು 


. | ಅಮನಮುಒಬಂ೦ಧ-1 


ಒಟ್ಟಾರೆಯಾಗಿ ಕೋವಿಡ್‌-19ರ ನಿರ್ವಹಣೆಗಾಗಿ ಗುತ್ತಿಗೆ ಹೊರಗುತ್ತಿಗೆ ಅಡಿಯಲ್ಲಿ ಪಡೆದಿರುವ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ ಸಿಬ್ಬಂದಿಯವರ ವಿವರದ ತಖ್ಪೆ. 


ವೈದ್ಯಾಧಿಕಾರಿಗಳು 
ಪ್ರಯೋಗ ಶಾಲಾ ತಂತ್ರಜ್ಞರು 


ಪ್ರ 
ಸೆಹಾಯಕ ಸಂಶೋಧನಾಧಿಕಾರಿ 


ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು 
ಬಯೋ ಮೆಡಿಕಲ್‌ ಇಂಜಿನಿಯರ್‌ 
ಸಂಶೋಧನಾಧಿಕಾರಿ 


ಕಛೇರಿಗಳಲ್ಲಿ 
ಪಡೆದಿರುವ 
ಹುದ್ದೆಗಳ ವಿವರ 


EOECIE 


ಅನು ಬಂಧ-2 


18+1 ಜಿಲ್ಲಾ ಆಸ್ಪತ್ರೆ / 12 ಬೆಂಗಳೂರು ನಗರ./ ಗ್ರಾಮಾಂತರ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕು.ಕ. 
ಅಧಿಕಾರಿಗಳ ಕಛೇರಿಗಳಿಗೆ ಹಾಗೂ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಐ.ಸಿ.ಯೂ ಘಟಕಗಳಿಗೆ ಕೋವಿಡ್‌-19ರ 


ನಿರ್ವಹಣೆಗಾಗಿ ಗುತ್ತಿಗೆ/ಹೊರಗುತ್ತಿಗೆ ನೌಕರರ ವೇತನಕ್ಕಾಗಿ ಫೆಬ್ರವರಿ-2022ರ ಮಾಹೆಗೆ ಒಟ್ಟು 


ಬಾಕಿ ಮಾಸಿಕ ವೇತನದ ವಿವರದ ಪಟ್ಟಿ. 


181 ಜಿಲ್ಲಾ ಆಸ್ಪತ್ರೆಗಳು ಕ 20954000 
12 ಬೆಂಗಳೂರು ನಗರ/ಗ್ರಾಮಾಂತರ ಆಸ್ಪತ್ರೆಗಳು 10255000 
ಜಿಲ್ಲಾ ಆಕುಕ ಅಧಿಕಾರಿಗಳ ಕಛೇರಿಗಳಿಗೆ ) 83961000 
ಕೆಸಿಜಿ ಐಸಿ ಯೊ | | 2381000 
ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಐ.ಸಿ. ಯೂ. ಯುನಿಟ್‌ , } 15862000 
| 133453000 


ಒಟ್ಟು 


[4 
Accounts Occ r ne 


$9 the Director of 1 


y Services, Eangaiors, 


